ಕಥೆಯ ಮೂಲಕ ಮೌಲ್ಯಗಳನ್ನು ಬಿತ್ತುವುದು | ನನ್ನ ಅನುಭವಗ 


ಇಮಾನ್‌ ಶರ್ಮಾ 


ಮಕ್ಕಳಾಗಿದ್ದಾಗ ನಾವು ಕಥೆ ಕೇಳಲು ಅದೆಷ್ಟು ಇಷ್ಟಪಡುತ್ತಿದ್ದೆವು 
ಎಂದು ನಿಮಗೆ ನೆನಪಿದೆಯೇ? ವರ್ಣರಂಜತ ಕಥೆಗಳನ್ನು 
ಹೇಳುವ ಕುಟುಂಬದ ವಯಸ್ಥರು ನಮಗೆ ಅಚ್ಚುಮೆಚ್ಚನವ- 
ರಾಗಿರುತ್ತಿದ್ದರು. ಪಠ್ಯಪುಸ್ತಕದಾಚೆಗಿನ ವಿಷಯಗಳ ಬಣ್ಣೆ ಕಥೆ 
ಹೇಳುತ್ತಿದ್ದ ಶಿಕ್ಷಕರು ನಮಗೆ ಅಚ್ಚುಮೆಚ್ಚಿನವರಾಗಿದ್ದರು. 
ಮಕ್ಕಳಾಗಿದ್ದಾಗ ವಾವು ಅದೆಷ್ಟೇ ಚಂಚಲರಾಗಿ, ಅವಿರತ 
ಚಟುವಟಕೆಯಿಂದ ಕೂಡಿದ್ದರೂ, ಹೇಳುವವರಿದ್ದರೆ ಗಂಟೆಗಟ್ಟಲೆ 
ಹೊತ್ತು ಕಥೆ ಕೇಳುತ್ತಾ, ಬೇರೊಂದು ಜಗತ್ತಿನಲ್ಲ 
ವಿಹರಿಸುತ್ತಿದ್ದೆವು. ಕಥೆಗಳು ನಮ್ಮನ್ನು ಹೊಸ ಸಾಧ್ಯತೆಗಳ 
ಜಗತ್ತೊಂದಕ್ಕೆ ಒಯ್ಯುತ್ತಿದ್ದವಲ್ಲವೆ? ಕಥೆ ಹೇಳುವವರಿಗೆ ಇದ್ದ 
ಉದ್ದೇಶವಾದರೂ ಏನು? ನಮ್ಮಲ್ಲನ ಅಪರಿಮಿತ ಕುತೂಹಲಕ್ಕೆ, 
ಸದಾ ಅನ್ನ್ಟೇಷಣೆಯಲ್ಲ ತೊಡಗಿರುವ ನಮ್ಮ ಮನಸ್ಸುಗಳು 
ಬಯಸುವುದನ್ನು ಒದಗಿಸಿ. ನಮ್ಮ ಗಮನವನ್ನು ತಮ್ಯತ್ತ 
ಸೆಕೆಯುತ್ತಿದ್ದರಷ್ಟೇ ಅಲ್ಲದೆ, ವಯಸ್ಥರು ಕಥೆಗಳ ಮೂಲಕ 
ನಮ್ಮಲ್ಲ ಕೆಲವು ಮೌಲ್ಯಗಳನ್ನು ಬತ್ತಲು ನೋಡುತ್ತಿದ್ದರು. 
ಆದ್ದರಿಂದಲೇ ಅವರ ಬಹಳಷ್ಟು ಕಥೆಗಳಲ್ಲ ನೀತಿಪಾಠಗಳದ್ದು, 
ಕೆಲವೊಮ್ಮೆ ಕೊನೆಯಲ್ಲ ಅವನ್ನು ಸ್ಪುಟವಾಗಿ ತಿಆಸಲಾಗುತ್ತಿತ್ತು. 


ಇತ್ತೀಚಿನ ದಿನಗಳಲ್ಲ ಕಥೆ ಹೇಳುವುದು ಕಲಕೆಯಲ್ಲ ಮಹತ್ವದ 
ಸ್ಥಾನವನ್ನು ಪಡೆದಿವೆ. ಕೇವಲ ಭಾಷಾ ವಿಷಯಗಳನ್ನಷ್ಟೇ ಅಲ್ಲದೆ. 
ಎಲ್ಲಾ ವಿಷಯಗಳನ್ನು ಬೋಧಿಸಲು ಕಥೆ ಹೇಳುವುದು. 
ಅದರಲ್ಲೂ ಶಾಲಾ ಕಲಕೆಯ ಪ್ರಾಥಮಿಕ ಹಂತದಲ್ಲ, ಒಂದು 
ಪರಿಣಾಮಕಾರಿ ಬೋಧನಾ ವಿಧಾನದ ತಂತ್ರವೆಂದು 
ಪರಿಗಣಿತವಾಗಿದೆ. ಕಥಾ ಮಾಧ್ಯಮದ ಮೂಲಕ ಮಕ್ಕಳು 
ಆಅಸಲು. ಗ್ರಹಿಸಲು. ಕಲ್ತಸಿಕೊಳ್ಳಲು. ದೃಷ್ಟಿಕೋನಗಳನ್ನು 
ಅರ್ಥ ಮಾಡಿಕೊಳ್ಳಲು ಹಾಗೂ ಇತಿಹಾಸ. ಸಂಸ್ಕೃತಿ ಮತ್ತು 
ಪರಿಕಲ್ಪನೆಗಳನ್ನು ವಿಶ್ಲೇಷಿಸಿ. ಬೆಲೆಕಟ್ಟಲು ಕಅಯುತ್ತಾರೆ. ಇದರ 
ಮೂಲಕ ಅವರು ಅಭವ್ಯಕ್ತಿ ಸಮಂಜಸತೆ, ಪ್ರಸ್ತುತಿ. ಧ್ವನಿ. 
ಧನಿಯ ಏರಿಆತ. ವಾಕ್ಯಗಳ ಸಂರಚನೆ, ನುಡಿಗಟ್ಟುಗಳು. 
ಗಾದೆಗಳು, ಮಾತಿನ ಶೈಲ ಇವೇ ಮೊದಲಾದ ಹಲವು ಭಾಷಾ 
ಕೌಶಲಗಳನ್ನು ಬೆಕೆಸಿಕೊಳ್ಳುತ್ತಾರೆ. 


ನನ್ನಅನುಭವ ಮತ್ತು ಕಲಿಕೆ 


ನಾನು, ನನ್ನ ವಿಷಯವಾದ ಇಂಗ್ಲಿಷ್‌ ಭಾಷೆಯನ್ನು ಬೋಧಿಸಲು 
ಕಥೆ ಹೇಳುವ ಮೂಲಕ ಮಕ್ಕಳನ್ನು ಕಲಕೆಯಲ್ಲ ತೊಡಗಿಸಿದ 
ಅಂದಿನ ದಿನಗಳನ್ನು ಮೆಲುಕು ಹಾಕುವಾಗ ಮಕ್ಕಳೊಂದಿಗೆ 
ಇನ್ನೂ ಹೆಚ್ಚಿನ ವೈಯಕ್ತಿಕ ಸರದಲ್ಲ ಸಹ ಹೇಗೆ ಸಂಬಂಧ 
ಸ್ಥಾಪಿಸಬಹುದು ಎಂಬುದು ನನಗೆ ತೋರುತ್ತಿದೆ. ಕಥೆಗಳ 


ಪುಟ್ಟ ಮಕ್ಕಳಲ್ಲ ಮೌಲ್ಯಗಳನ್ನು ಬತ್ತುವ ರಚನಾತ್ಕಕ 
ವಿಧಾನವಾಗಿರುವುದು ಕಥೆ ಹೇಳುವುದರ ಮತ್ತೊಂದು 
ನಿರ್ವಿವಾದ ಲಕ್ಷಣವಾಗಿದೆ. ಕಥೆಯೊಂದನ್ನು ಕೇಳುವಾಗ 
ಸನ್ನಿವೇಶ ಅಥವಾ ಪಾತ್ರವನ್ನು ಕುರಿತು ತೀರ್ಮಾನಕ್ಕೆ 
ಬರಲು ಹಾಗೂ ಯಾವುದು ಒಳ್ಳೆಯದು. ಯಾವುದು 
ಕೆಟ್ಟದು. ಯಾವುದನ್ನು ಮಾಡಬೇಕು. ಯಾವುದನ್ನು 
ಮಾಡಕೂಡದು ಎಂಬುದನ್ನು ಅರ್ಥ ಮಾಡಿಕೊಂಡು. 
ತಮ್ಮದೇ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಮಕ್ಕಳು ತಮ್ಮ 
ಅಂತಃಸ್ಪಾಕ್ಷಿ. ಅನುಭವಾತೃಕ ಜ್ಞಾನಗಳನ್ನು 
ಬಳಸಿಕೊಳ್ಳುತ್ತಾರೆ. ಉತ್ತಮ ಕೇಳುಗರಾಗಿ, ಅವರು 
ಹಲವು ಸನ್ನಿವೇಶಗಳ ಬಗೆಗೆ ಪ್ವಂತ ದೃಷ್ಟಿಕೋನಗಳನ್ನು 
ಬೆಳೆಸಿಕೊಳ್ಳುತ್ತಾರೆ. ಅವರು, ಕಥೆಗಳಲ್ಪನ 
ಪಾತ್ರಗಳೊಂದಿಗೆ ದೇಶ-ಕಾಲಗಳ ಮಿತಿಗಳನ್ನು ದಾಟ. 
ಅವುಗಳನ್ನು ತಮ್ಮ ಜೀವನ ಹಾಗೂ ಅನುಭವಗಳ 
ವಾಸ್ತವದೊಂದಿಗೆ ಬೆಸೆಯುತ್ತಾರೆ. ಅತಿ ಪುಟ್ಟ ಮಕ್ಕಳೂ 
ಸಹ ಕಥೆ, ಪಾತ್ರ ಹಾಗೂ ಅವುಗಳ ಜಗತ್ತಿಗೆ, ನಾವು 
ಮಕ್ಕಳಾಗಿದ್ದಾಗ ಮಾಡುತ್ತಿದ್ದಂತೆಯೇ, ಪ್ರಂದಿಸುತ್ತಾರೆ. 


ಮೂಲಕ ನಾನು ನಾಚಿಕೆ ಪ್ರಭಾವದ. ಅಂತರ್ಮುಖ 
ಮಕ್ಕಳೊಂದಿಗೆ ಸಂಭಾಷಣಿಯಲ್ಲ ತೊಡಗುವುದು 
ಸಾಧ್ಯವಾಯುತು. ಇದರಿಂದ ಅವರಿಗೆ ಮನಸ್ಸು ಬಚ್ಚಿ 


ಮಾತನಾಡುವಷ್ಟು ಆರಾಮವೆನಿಸಿತಲ್ಲದೆ. ನಾನು ಅವರ ಬಗ್ಯೆ 
ಯಾವುದೇ ಪೂರ್ವ ತೀರ್ಮಾನಕ್ಕೆ ಬರದೆ ಮಾತನಾಡುತ್ತೇನೆ 
ಎಂಬ ಭರವಸೆ ಅವರಿಗೆ ದೊರೆಯುತು. ನಾನು ಅವರಿಗೆ, `ಈ 
ಕಥೆಯ ಪಾತ್ರ ನೀವಾಗಿದ್ದರೆ ಏನು ಮಾಡುತ್ತಿದ್ದಿರಿ. ಏಕೆ ಹಾಗೆ 
ಮಾಡುತ್ತಿದ್ದಿರಿ” ಎಂಬಂತಹ ಪ್ರಶ್ನೆಗಳನ್ನು ಕೇಆದಾಗೆಲ್ಲಾ, ಅವರು 
ತಮ್ಮ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡು ನನಗೆ ಅಚ್ಚರಿ 
ಉಂಟುಮಾಡುತ್ತಿದ್ದರು. ಈ ವಿಚಾರಗಳು ನನಗೆ ಅವರ ಬದುಕು. 
ಅವರ ಅಸ್ಕಿತೆ. ಅವರ ಇಂಗಿತ, ಅವರ ಕುಟುಂಬ ಮತ್ತು 
ಮನೆಯಲ್ಲನ ಪರಿಸ್ಥಿತಿಗಳ ವಿಷಯವಾಗಿ ಇಣುಕು 
ನೋಟಪವೊಂದನ್ನು ಒದಗಿಸಿತು. 


ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳುವುದು 


ಹಲವು ಬಾರಿ ನಾನು ಚರ್ಚೆಗಳಲ್ಲ ಅವರ ವಿರುದ್ಧ ಬೇಕೆಂದೇ 
ವಾದಮಾಡಿದರೂ, ಮಕ್ಕಳು ನನ್ನ ಬಣ್ಣೆ ಯಾವುದೇ ಅಭಿಪ್ರಾಯ 
ತಳೆಯದೆ, ಬದಲಗೆ, ತಾವು ಯಾವುದು ಸರಿ ಅಥವಾ ತಪ್ಪು 


ಎಂದು ಯೋಚಿಸುವ ವಿಷಯವಾಗಿ ಪ್ರಶ್ನೆಗಳಗೆ ಅತಿ 
ತಾರ್ಕಿಕವಾದ ಉತ್ತರ ನೀಡುತ್ತಿದ್ದರು; ಅಲ್ಲದೆ. ತಾವೇಕೆ ಹಾಗೆ 
ಯೋಚಿಸುತ್ತೇವೆ ಎಂಬುದನ್ನೂ ತಿಆಸುತ್ತಿದ್ದರು. ಇದು ನನ್ನನ್ನು 
ಯೋಚಿಸುವಂತೆ ಮಾಡಿತು: ಕಥೆ ಹೇಳುವುದು ನಿಜವಾದ 
ಸನ್ನಿವೇಶವೊಂದನ್ನು ಅನುಭವಿಸಿದಂತೆಯೇ ಅಲ್ಲವೆ? 
ಎಷ್ಟರಮಟ್ಟಗೆ ಅಂದರೆ, ಯಾವುದು ಸರಿ, ಯಾವುದು ತಪ್ಪು 
ಎಂಬುದರ ವಿಷಯವಾಗಿ ಸ್ಪಷ್ಟ ಅಭಿಪ್ರಾಯ ತಳೆಯುವಷ್ಟರ 
ಮಲಟ್ಟಗೆ! ಮಕ್ಕಳು ಇದನ್ನು ಅರಿಯಲು. ತನ್ಮೂಲಕ ಮೂಲಭೂತ 
ಮೌಲ್ಯಗಳನ್ನು ಯಾಂತ್ರಿಕವಾಗಿ ಬಾಯುಪಾಠ ಮಾಡಿ ಒಪ್ಪಿಸದೇ. 
ಕಥೆಗಕಲ್ಲನ ನೀತಿಯನ್ನು ಸಹಜವಾಗಿ ಅವರು 
ಬೆಳೆಸಿಕೊಳ್ಳುವಂತೆ ಮಾಡಲು ಇದಕ್ಕಿಂತಲೂ ಉತ್ತಮವಾದ 
ವಿಧಾನವಿದೆಯೇ? ಕಥೆಗಳ ಮೂಲಕ ಬದುಕಿನ ಬೆ 
ಕಅಯುವುದರಿಂದ ಮಕ್ಕಳು ತಮ್ಮ ಬದುಕನ್ನು ಪ್ರಭಾವಿಸುವ 
ಉತ್ತಮ ಆಯ್ದೆಗಳನ್ನು ಮಾಡಲು ನೆರವಾಗುತ್ತದೆ. 


ಒಳ್ಳೆಯತನಕ್ಕೆ ಮನ್ನಣೆ 


ಕಥಾ-ಕಲಾಪದ ಬಳಕ ನಾನು ಮಕ್ಕಳನ್ನು ಕೇಳ ಬಯಸುತ್ತಿದ್ದ 
ನನ್ನು ಮೆಚ್ಚನ ಪ್ರಶ್ನೆಯೆಂದರೆ, `ನಿಮ್ಮ ನೆಚ್ಚಿನ ಪಾತ್ರ ಯಾವುದು?" 
ಎಂಬುದಾಗಿತ್ತು. ಮಕ್ಕಳು ಸದಾ ವಿವೇಕಪೂರ್ಣ ಆಯ್ದೆಗಳನ್ನೇ 
ಮಾಡುತ್ತಾರೆ. ಪಾತ್ರ. ಸನ್ನಿವೇಶಗಳನ್ನು ವಿಶ್ಲೇಷಿಸುವಲ್ಲ ಅವರು 
ನಿಪುಣರು. ಮಗುಪೊಂದು ನಕಾರಾತ್ಯಕ ಪಾತ್ರವೊಂದನ್ನು 
ಮೆಚ್ಚದ ಸಂಗತಿ ನನ್ನ ಅನುಭವಕ್ಕೆ ಇದುವರೆಗೂ ಬಂದಿಲ್ಲ. 
ಒಳ್ಳೆಯ ಪಾತ್ರಗಳೇ ಸದಾ ಅವರ ಮೆಚ್ಚಿನ ಪಾತ್ರಗಳಾಗಿ, ಅವರ 
ಪ್ರೀತಿಯನ್ನು ಸದಾ ತಮ್ಮ ಮುಡಿಗೆ ಏರಿಸಿಕೊಳ್ಳುತ್ತಿದ್ದುದು. 
ಇದರಿಂದ ಮಕ್ಕಳು ಸಹಜವಾಗಿಯೇ ಒಳ್ಳೆಯತನವನ್ನು 
ಆದರಿಸುತ್ತಾರೆ ಹಾಣೂ ಒಳ್ಳೆಯದು ಯಾವುದು ಎಂಬುದನ್ನು 
ನಿರ್ಧರಿಸುವ ವಿವೇಕ ಅವರಲ್ಲ ಇರುತ್ತದೆ ಎಂಬುದನ್ನು ನಾನು 
ಅರಿತೆ. ಶಿಕ್ಷಕರಾಗಿ ನಾವು ಅವರಿಗೆ ಮಾರ್ಗದರ್ಶನ 
ಮಾಡುವುದರ ಹೊರತಾಗಿ ಬೇರೇನೂ ಮಾಡಲಾಗುವುದಿಲ್ಲ. 
ಮಗು, ಅದೆಷ್ಟೇ ತುಂಟನಾಗಿದ್ದರೂ, ಒಳ್ಳೆಯ ಪಾತ್ರವನ್ನೇ ತನ್ನ 
ನೆಚ್ಚಿನ ಪಾತ್ರವಾಗಿ ಘೋಷಿಸುವ ಮೂಲಕ ತನಗೆ ಒಳ್ಳೆಯತನದ 
ಮೌಲ್ಯ ತಿಆದಿದೆ ಎಂಬುದನ್ನು ಮತ್ತೆಮತ್ತೆ ಸಾಜೀತು 
ಮಾಡುತ್ತದೆ. 


ಇತರರ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಳದಿರುವುದು 


ನಾನೊಮ್ಮೆ 8-10೦ ಮಕ್ಕಳದ್ದ ತರಗತಿಗೆ ಮೀನು ತಿನ್ನಲು 
ಬಯಸುತ್ತಿದ್ದ ಹುಡುಗಿಯೊಬ್ಬಳ ಕಥೆಯನ್ನು ಹೇಳುತ್ತಿದ್ದೆ. 
ಬಹುತೇಕ ಸಸ್ಕಾಹಾರಿಗಳೇ ಇದ್ದ ಆ ತರಗತಿಯ ಮಕ್ಕಳು ನನ್ನು 
ಕಥೆಗೆ ಹೇಗೆ ಸ್ಪಂದಿಸುತ್ತಾರೆ ಎಂದು ನನಗೆ ತಿಆದಿರಲಅಲ್ಲ. ಇವರು 
ಕೊಂಚ ೨-10೦ ರ ಆಸುಪಾಸಿನ ವಯಸ್ಸಿನ ದೊಡ್ಡ 
ಮಕ್ಕಳಾಗಿದ್ದರು. ನಾನು ನಿರೀಕ್ಷಿಸಿದಂತೆ ಪ್ರತಿಕ್ರಿಬುಸಿದ್ದು ಕೇವಲ 
ಇಬ್ಬರು ಅಥವಾ ಮೂವರು ಮಾತ್ರ ಎಂಬುದು ನನಗೆ ಅಚ್ಚರಿ 
ತಂದಿತು. ಉಳದ ಎಲ್ಲ ಮಕ್ತಳಗೂ ಕಥೆಯಲ್ಲನ ಹುಡುಗಿ ಮೀನು 
ತಿನ್ನುವುದರ ಬಗ್ಗೆ ತಕರಾರಿರಲಅಲ್ಲ. ಅವರಲ್ಲ ಕೆಲವರು ತಾವೂ 


ಸಹ  ಮಾಂಸಾಹಾರಿಗಳೆಂದೂ, ತಮಗೂ ಮೀನು, 
ಕೋಳಮಾಂಸ ಮತ್ತು ಮೊಲ್ಟೆಗಳೆ೦ದರೆ ಇಷ್ಟವೆಂದು ನನ್ನೊಡನೆ 
ಹಂಚಿಕೊಂಡರು. ನನಗಿನ್ನೂ ನೆನಪಿರುವಂತೆ, ಅವರು ಹೇಳದ್ದು. 
'ನಮಗೇನು ಬೇಕೋ ಅದನ್ನು ತಿನ್ನಲು ಅಡ್ಡಿಯಿಲ್ಲ. ವ್ಯಕ್ತಿ 
ಏನನ್ನು ತಿನ್ನಲು ಬಯಸುತ್ತಾನೆ ಎಂಬುದರ ಮೇಲೆ ಅವನ 
ಒಳ್ಳೆಯತನ ಅಥವಾ ಕೆಟ್ಟತನ ನಿರ್ಧಾರವಾಗುವುದಿಲ್ಲ.” ಮಕ್ಕಳು 
ಇಷ್ಟೊಂದು ಪ್ರೌಢರಿದ್ದಾರೆಂಬುದನ್ನು ತಿಆದು ನಾನು 
ಮೂಕವಿಸ್ಕಿತಳಾದೆ. ನಾನೂ ಸಹ ಮಾಂಸಾಹಾರಿ ಎಂದು 
ಅವರಿಗೆ ತಿಆಸಿದೆ. ಕಥೆ ಮತ್ತು ತದನಂತರದ ಚರ್ಚೆಯ ಕೊನೆಗೆ 
ಎಲ್ಲ ಮಕ್ಕಳೂ ಹರ್ವ ವ್ಯಕ್ತಿಯ ಆಹಾರ ಕ್ರಮವನ್ನು 
ಆಧಾರವಾಗಿಟ್ಟುಕೊಂಡು ವ್ಯಕ್ತಿಯ ಗುಣವನ್ನು ಹೇಳಲಾಗದು 
ಎಂಬುದನ್ನು ಒಪ್ಪಿಕೊಂಡರು. ಹೀಗಾಗಿ, ಆ ದಿನದ 
ಕಥಾಕಲಾಪವು ಈ ಮಕ್ಕಳು ಸಹಿಷ್ಣುತೆಯ ನಿರ್ದಿಷ್ಟ 
ಹಂತವೊಂದಕ್ಕೆ ತಲುಪುವಂತೆ ಮಾಡಲು ನೆರವಾಲಯುತು. ನಮ್ಮ 
ಸಾಮಾಜಕ ಸಂಪ್ರದಾಯಗಳಾಚೆಗೆ ಮಕ್ಕಳು ಯೋಚಿಸುವಂತೆ 
ಮಾಡಿ. ಮತ್ತೊಬ್ಬರ ಜಾಗದಲ್ಲ ನಿಂತು ಜಗತ್ತನ್ನು ಗ್ರಹಿಸುವ 
ಅವಕಾಶವೊಂದನ್ನು ಕಲ್ಪಸಿಕೊಡಲು ಕಥೆ ಹೇಳುವುದೊಂದು 
ಶ್ರೇಷ್ಠ ವಿಧಾನ ಎ೦ಬುದು ನನಗೆ ಮನವರಿಕೆಯಾಯುತು. 


ನನ್ನ ಪ್ರಕಾರ, ಪುಟ್ಟ ಮಕ್ಕಳಗೆ ಕಥೆ ಹೇಳುವುದರಲ್ಲ ಅತಿ 
ಆಸಕ್ತಿದಾಯಕ ಸಂಗತಿಯೆಂದರೆ, ಅವರು ಕಥೆ, ಅದರಲ್ಪನ 
ಸಂಚು ಅಥವಾ ಪಾತ್ರಗಳನ್ನು ಹೇಗೆ ತಮ್ಮದೇ ಆದ ರೀತಿಯಲ್ಲ 
ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಕುರಿತಾಗಿದೆ. ಅವರು 
ತಮ್ಮದೇ ಆದ ಮೌಲ್ಯಗಳನ್ನು ಕಣ್ಣಕೊಳ್ಳುತ್ತಿದ್ದರು. ಅವರು 
ತಮ್ಮದೇ ಆದ ವಿಚಾರಗಳ೦ದ ಗೊಂದಲಕ್ಕೆ ಠಡಾಗುತ್ತಿದ್ದರಲ್ಲದೆ. 
ಆ ಗೊಂದಲದ ಸ್ಥಿತಿಗಳಲ್ಲ ಅವರಿಗೆ ಬಹುತೇಕ ಬಾರಿ 
ಯಥೋಚಿತವಾದ ಉತ್ತರಗಳನ್ನು ಒದಗಿಸುತ್ತಿದುದು ಅವರ 
ಸಹಪಾಠಿಗಳೇ ಹೊರತು, ನಾನಲ್ಲ. 


ಉಪಸಂಹಾರ 


ಖೊಂಬೆಗಳು, ಕಥೆಗಳ ಕಾರ್ಡುಗಳು ಹಾಗೂ ಪುಸ್ತಕಗಳು 
(ಬಗ್ಗುಕ್‌ ಸರಣಿಯ ಪುಸ್ತಕಗಳು. ಸಚಿತ್ರ ಪುಸ್ತಕಗಳು ಇತ್ಯಾದಿ). 
ದೊಡ್ಡ ಚಿತ್ರಗಳು. ಪಾತ್ರಾಭಿನಯ. ಮಕ್ಷಳು ಬಡಿಸಿದ ಚಿತ್ರಗಳು. 
ವಿಡಿಯೋಗಳು ಇವೇ ಮೊದಲಾದ ವಿವಿಧ ಕಥಾ ನಿರೂಪಣಿಯ 
ವಿಧಾನ ಹಾಗೂ ಸಾಮರ್ರಿಗಳನ್ನು ಬಳಸುವುದರಿಂದ ಕಥೆ 
ಹೇಳುವುದನ್ನು ಇನ್ನಷ್ಟು ಆಸಕ್ತಿದಾಯಕ ಚಟುವಟಕೆಯನ್ನಾಗಿಸ 
ಬಹುದು. ಅನುಭವವು ಶ್ರೀಮಂತಗೊಂಡಂತೆ, ಪರಿಣಾಮವೂ 
ಗಾಢವಾಗುತ್ತಾ ಹೋಗುತ್ತದೆ. ಮಕ್ಕಳೇ ಕಥೆ ಹೇಳುವಾಗ ಅದು 
ಅವರಿಗಿರುವ ಹಿಂಜರಿಕೆಯನ್ನು ತೊಲಗಿಸಿ, ಮಾತನಾಡಲು 
ಹಾಗೂ ತಮ್ಮ ವಿಚಾರಗಳನ್ನು ಹೊರಹಾಕಲು ಬೇಕಿರುವ 


ಆತ್ಕವಿಶ್ವಾಸಕ್ಕೆ ಇಂಬು ನೀಡುತ್ತದೆ. ಆದ್ದರಿಂದ, ಮಕ್ಕಳಗೆ 
ಯೋಚಿಸಲು, ಚಿಂತನೆ ನಡೆಸಲು ಕಥೆಗಳ ಮೂಲಕ 
ಹಾದಿಯೊಂದು  ತೆರೆದಂತಾಗಿ, ಆಯ್ದೆಗಳನ್ನು (ಕಥೆಯ 


ಕೊನೆಯನ್ನು ಬದಲಸುವ. ತಮ್ಮ ನೆಚ್ಚನ ಪಾತ್ರವನ್ನು ಅಥವಾ 


ಭಾಗವನ್ನು ಆರಿಸಿಕೊಳ್ಳುವ) ಮಾಡುವ ಅವಕಾಶ ದೊರೆತು. 
ಅವರು ಉತ್ತಮ ಶ್ರೋತೃ ಹಾಗೂ ಸೃಜನಶೀಲ 
ಸಂವಹನಕಾರರೂ ಆಗುತ್ತಾರೆ. ಈ ಎಲ್ಲವೂ ಇಪ್ಪತ್ತೊಂದನೇ 
ಶತಮಾನದ ಜೀವನಕ್ಕೆ ಅತ್ಯಗತ್ಯವಾದ ಕೌಶಲಗಳಾಗಿವೆ. ನನ್ನ 
ಅನುಭವಗಳ ಕನ್ನಡಿಯಲ್ಲ ನೋಡಿರುವಂತೆ, ಮಕ್ಕಳಲ್ಲ 
ಮೂಲಭೂತ ಮೌಲ್ಯಗಳ ಸಹಜ ವಿಕಾಸಕ್ಕೆ ಕಥೆಗಳು ಅವಕಾಶ 
ಮಾಡಿಕೊಡುತ್ತವೆ. 


ಆರಂಭಕ ಹಂತಕ್ಲಾಗಿ ರಾಷ್ಟೀಯ ಪಠ್ಯಕ್ರಮ ಚೌಕಟ್ಟು (The 


National Curriculum Framework for Foundational 
Stage -NCF-FS) 2022 ಐದು ವಿಕಾಸಾತ್ಕಕ ಕ್ಷೇತ್ರಗಳನ್ನು 


ಕುರಿತು ಹೇಳುತ್ತದೆ: (1) ಭೌತಿಕ ವಿಕಾಸ, (11) ಸಮಾಜೋ- 
ಭಾವನಾತ್ಕಕ ಹಾಗೂ ನೈತಿಕ ವಿಕಾಸ. (111) ಸಂಜ್ಞಾನಾತ್ಕಕ 


ವಿಕಾಪ (cognitive development), (iv) ಭಾಷೆ ಹಾಗೂ 
ಸಾಕ್ಷರತೆಯ ವಿಕಾಸ ಮತ್ತು (೪) ಸೌಂದರ್ಯಪಜ್ಞೆ ಮತ್ತು 
ಸಾಂಸ್ಕೃತಿಕ ವಿಕಾಸ. ಕಥೆ ಹೇಳುವುದರಿಂದ ಈ ಎಲ್ಲ 
ವಿಕಾಸಾತ್ಕಕ ಕ್ಷೇತ್ರಗಕೂ ಲಾಭ ಪಡೆಯುತ್ತವೆ. ರಾಷ್ಟ್ರೀಯ 
ಪಠ್ಯಕ್ರಮ ಚೌಕಟ್ಟು. "ನೀತಿ, ಮೌಲ್ಯ ಮತ್ತು ಮನೋವ್ಯತ್ತಿ'ಗಳ 
ಬದ್ಗೆಯೂ ಹೇಳುತ್ತದೆ. ಅಲ್ಲದೆ, ನಾವೀಗಾಗಲೇ 
ಚರ್ಚಿಸಿರುವಂತೆ, ಇವುಗಳನ್ನು ಸ್ವಾಭಾವಿಕವಾಗಿ 
ವಿಕಾಸಗೊಳಸಲು ಕಥೆ ಹೇಳುವುದು ಒಂದು ಪರಿಣಾಮಕಾರಿ 
ಸಾಧನವಾಗಿದೆ. ಕಥೆಗಳ ಆಧಾರದ ಮೇಲೆ ಒಂದು ಪರಿಪೂರ್ಣ 


ಕಲಕಾ- ಅನುಭವವನ್ನು ಮಕ್ಷಳಗೆ ಕಟ್ಟಕೊಡಲು ಸಾಧ್ಯ 
ಎಂಬುದು ಪ್ವಷ್ಟವಿದೆ. ಶಿಕ್ಷಕರಾದ ನಾವು ನಮ್ಮ ತರಗತಿಗಳಲ್ಲ ಕಥೆ 
ಹೇಳುವುದನ್ನು ಇನ್ನಷ್ಟು ಹೆಚ್ಚು ಅಳವಡಿಸಿಕೊಳ್ಳುವ ಸಮಯ 
ಸನ್ನಿಹಿತವಾಗಿದೆ. 


ಚಿತ್ರ 1. ರಾಜಸ್ಥಾನದ ಚಿತ್ತೋರಘಡದಲ್ಲಿ ಗೊಂಬೆಗಳನ್ನು ಬಳಸಿಕೊಂಡು ಮಕ್ಕಳು ಕಥೆ ಹೇಳುತ್ತಿರುವುದು. 


ಪರಾಮರ್ಶನಗಳು: 

Dash, D. (2015). Effectiveness of Storytelling Approach in Inculcating Values Identified by NCERT among the 6" Grade Learners of Odisha State. 
Scholarly Research Journal for Interdisciplinary Studies, 51(3), 2583-2590 

Gunawardena, M. & Brown, B. (2021). Fostering Values Through Authentic Storytelling. Australian Journal of Teacher Education, 46 (6) 
Koivulu, M., Turja, L. & Laakso, M.-L. (2020). Using the Storytelling Method to Hear Children’s Perspectives and Promote Their Social-Emotional 
Competence. Journal of Early Intervention, 42(2), 163-181 

National Curriculum Framework for Foundational Stage (2022) 


Taylor, E., Taylor, P. C. & Hill, J. (2018). Ethical Dilemma Story Pedagogy -A Constructivist Approach to Values Learning and Ethical Understanding. 
Paper presented at Proceedings of the Science and Mathematics International Conference (SMIC) 


ಇಮಾನ್‌ ಶರ್ಮಾ ಅವರು ಅಜೀಂ ಪ್ರೇಮ್ಲಿ ವಿಶ್ವವಿದ್ಯಾಲಯದ 'ಸ್ಲೂಲ್‌ ಆಫ್‌ ಕಂಟನ್ಯೂಯು೦ಗ್‌ ಎಜುಕೇಷನ್‌ ಎಂಡ್‌ ಯೂನಿವರ್ಸಿಟ 
ರಿಸೋರ್ಸ್‌ ಸೆಂಟರ್‌'ನಲ್ತ ಅಧ್ಯಾಪಕರಾಗಿದ್ದಾರೆ. ಇವರು ಅಸ್ಲಾಂ ರಾಜ್ಯದ ಗುವಾಹಟ ಮೂಲದವರಾಗಿದ್ದು, ಇವರ ಕಾರ್ಯಕ್ಷೇತ್ರ 
ಇಂದ್ಲಿಷ್‌ ಭಾಷೆ. ಆರಂಭಕ ಬಾಲ್ಯ ಕಾಲದ ಆರೈಕೆ ಮತ್ತು ಶಿಕ್ಷಣ (£CCE) ಹಾಗೂ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ 
(FLN)dಳಾಗಿವೆ. ಇವರು ಕಾಟನ್‌ ಕಾಲೇಜನ ಇಂದ್ಲಿಷ್‌ ಆನರ್ಸ್‌ ಪದಪವೀಧರೆಯಾಗಿದ್ದು. ತೇಜ್ಞುರ್‌ ವಿಶ್ವವಿದ್ಯಾಲಯದಿಂದ ಭಾಷಾಶಾಸ್ತ್ರ 
ಮತ್ತು ಅಳವಿನಂಚಿನ ಭಾಷೆಗಳ ವಿಷಯಗಳಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರನ್ನು 
iman.sharma(@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಬಿ.ಎಸ್‌. | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಶಂ ಆರಂಭಿಕ ಹಂತಗಳಲ್ಲ ಮಕ್ಕಳು ಪರಿಚಿತವಾದುದರ ಬಣ್ಣೆ ಕೇಳುತ್ತಾರೆ, ನೋಡುತ್ತಾರೆ 
ಮತ್ತು ಹಿದುತ್ತಾರೆ ಎಂಬುದನ್ನು ಬಚಿತಪಡಿಸಿಕೊಳ್ಳುವುದು ಶಿಕ್ಷಕರಿಗೆ ಬಹಳ 
ಮುಖ್ಯವಾಗಿದೆ. ಉದಾಹರಣೆಯಾಗಿ, ತರಗತಿಯಲ್ಲ, ಕಥೆಯ ರೂಪದಲ್ಲ ಹಿದುವ 
ವಿಷಯವು ಮಕ್ಕಳೆಲ್ಲರೂ ವೃತ್ನಾಕಾರದಲ್ಲ ಕುಆತುಕೊಂಡು ಗುಂಪಿನಲ್ಪ್ಲ ಚಟುವಟಕೆ 
ನಡೆಸುವ ಸಮಯದಲ್ಲ ಅಥವಾ ಅವರು ಸಣ್ಣಸಣ್ಣ ಗುಂಪುಗಳಾಗಿ ಸಂವಹನ ನಡೆಸುವ 
ಸಮಯದಲ ಚರ್ಚ್ಜಿಸಲ್ಪಡುವುದನ್ನು ಸಹ ಬೆಂಬಅಸಬೇಕು. 


ಭಾಷಾ ಕಲಕೆಯಲ್ಲ ಕಥೆಗಳ ಶಕ್ತಿ. ಶರೂನ್‌ ಸನ್ನಿ, ಪುಟ- 


